ಡಾ! ಎನ್‌. ಎಸ್‌. ರಂಗೆರಾಜಂ* 


ಗಂಗರ ಕಾಲದ ಜೈನಧರ್ಮದ ಮೇಲೆ ಹೊಸಬೆಳಕು 


ತಲಕಾಡು ಜಿಲ್ಲಾ ಕೇಂದ್ರವಾದ ಮೈಸೂರಿನಿಂದ 
೫೮ ಕಿ. ನೂ. ಹಾಗೂ ತಾಲೂಕು ಕೇಂದ್ರವಾದ 
ತಿ. ನರಸೀಪುರದಿಂದ ೨೨ ಕಿ. ಮೂ ದೂರದಲ್ಲಿ ಕಾವೇರಿ 
ನದಿಯ ಎಡದಂಡೆಯಲ್ಲರುವ ಒಂದು ಊರು. ಗಂಗರೆ 
ಕಾಲದ ರಾಜಧಾನಿಯಾಗಿ ಸುಮಾರು ಕ್ರಿ. ಶ. ಆರನೇ 
ಶತಮಾನದಿಂದಲೂ ಬಹಳ ಪ್ರಸಿದ್ಧವಾದ ಸ್ಕಳೆ. ಅಂದಿ 
ನಿಂದ ಕೆಲವು ಪ್ರಮುಖ ಯುದ್ಧಗಳು ಈ ಸ್ಥಳದಲ್ಲಿ 
ನಡೆದು, ಇಂದು ಒಂದಲ್ಲ ಒಂದು ಕಾರಣಕ್ಕೆ ಪ್ರಸಿದ್ಧ 
ವಾಡ ಯಾತ್ರಾಸ್ಥಳವಾಗಿ ಅದು ಉಳಿದುಕೊಂಡು 
ಬಂದಿಜೆ. ಈಗ ಇಲ್ಲಿ ನಡೆದಿರುವ ಉತ್ಕ ಶೃ ನನೆಗಳಿಂದ 
ಇನ್ನೂ ಪ್ರಸಿದ್ಧಿ ಯಾಗಿ ಕರ್ನಾಟಿಕ ರಾಜ್ಯದ ಅತ್ಯಂತ 
ಪ್ರ ಮುನ್‌ ಸ್ಥಳಗಳಲ್ಲೊಂದಾ ಇಗಿ ಪ್ರಸಿದ್ಧಿ ಯಾದರೆ 
ಅಶ್ವ ರ್ಯಪಡಬೇಕಾದ ಸಂಗತಿಯಲ್ಲ. 'ಅಡರೆಲ್ಲೂ 
a ಪ್ರಾರಂಭಿಕ ಕಾಲದ ನೆಲೆಗಳಲೇ ಪ್ರಮುಖ 
ವಾದ ಸ್ಮಳವಾಗಬಹುದು. 


ತಲಕಾಡು ಎಂಬ ಹೆಸರು ಹೇಗೆ ಬಂತೆಂಬುದರ 
ಬಗ್ಗೆ ವಿದ್ವಾಂಸರಲ್ಲಿ ಅನೇಕ ಅಭಿಪ್ರಾಯಗಳಿವೆ. ಈ 
ಊರನ್ನು ಮೊದಲು “ಗಜಾರಣ್ಯ? ಎಂದು ಕಕರೆದಿರು 
ವುದು ಕೆಲವು ಗ್ರಂಥಗಳಿಂದ ತಿಳಿದುಬರುತ್ತದೆ. ಸ್ಥಳ 
ಪುರಾಣದ ಪ್ರಕಾರ ಈ ಊರಿನಲ್ಲಿ “ತಲ” ಮತ್ತು 
“ಕಾಡ” ಎಂಬ ಇಬ್ಬರು ಬೇಡರ ಜಾತಿಗೆ ಸೇರಿದ 
ಸಹೋದರರು ಇಲ್ಲಿದ್ದು ಅವರಿಂದ ತಲಕಾಡೆಂಬ ಹೆಸರು 


* ಸಂಶೋಧನಾ 
ಮೈೊಸೂರು-೫೭೦ ೦೦೬ 


ಸಹಾಯ ಯೆಕೆರುು ಪ್ರಾಚೀನ 


೧೩೪ 


ಬಂದಿತ್ತೈೆಂದು ತಿಳಿಯುತ್ತದೆ. ಇದನ್ನು ಮೊದಲೂ 
"ತಲನಸಪ್ರ ರ” ಎಂದು ಕರೆಯುತ್ತಿ ದ್ದ ಕೆಂದು ಸುಮಾರು 

, ಶೆ. ೫೦೦ರ ಗಂಗರ ರಾಜ ಹರಿ ವರ್ಮನ ಒಂದೆ 
Aas ತಿಳಿದು ಬರುತ್ತದೆ. ಜೋಳರ ಆಳ್ವಿ ಕೆಯ 
ಕಾಲದಲ್ಲಿ ಅವರು ಇದನ್ನು “ರಾಜ ರಾಜಪುರ” ಇಂದು 
ಹೆಸರಿಸಿದರು. ಇವರೆ ಕಾಲದಲ್ಲಿ ಬಹಳ ಪ್ರಸಿದ್ಧವಾದ 
ಸ್ಥಳವಾಗಿತ್ತು. ಕ್ರಿ. ಶ. ೧೧೧೬ ರಲ್ಲಿ "ಹೊಯ್ದ ಳ 
ವಿಷ್ಣುವರ್ಧನನು ಚೋಳರ ರಾಜ್ಯಪಾಲ ಆನಯಮ 
ಎಂಬುವವನನ್ನು ಸೋಲಿಸಿ ತನ್ನ ಆಡಳಿತಕ್ಕೆ ಒಳಪಡಿಸಿ 
ಕೊಂಡನು. ಇದರಿಂದ ಇವನಿಗೆ “ತಲಕಾಡು ಗೊಂಡ” 
ಎಂಬ ಬಿರುದು ಸಹ ಬಂದಿತು. ತನ್ನೆ ವಿಜಯದ ನೆನೆಪಿ 
ಗಾಗಿ ಕ್ರಿ. ಶೆ. ೧೧೧೬-೧೭ ರಲ್ಲಿ ಗ್ರಾನೈಓ್‌ ಶಿಲೆಯಿಂದ 
ಕೀರ್ತಿನಾರಾಯಣ ದೇವಾಲಯವನ್ನು ಕಟ್ಟಿಸಿದನು. 
ಅಲ್ಲಿಯ ಜನ ಈ ದೇವಾಲಯವನ್ನು "ನಡುಬೀದಿ 
ನಾರಾಯಣ' ಎಂದು ಕರೆಯುತ್ತಾರೆ. ಈ ಪಟ್ಟಣ 
ಹೊಯ್ಸಳರ ಕಾಲದಲ್ಲಿ ಅತ್ಯಂತ ಉಚ್ಚಾ ಎಯೆ ಸ್ಥಿತಿ 
ಯಲ್ಲಿದ್ದು ಎರಡನೇ ರಾಜಧಾನಿಯ ಸ್ಥಾ ನವನ್ನು 2 ಪಡೆದು 
ಕೊಂಡಿತ್ತು. 


ನಿಜಯನಗರ ಸಾಮ್ರಾಜ್ಯ ಪ್ರಾಬಲ್ಯಕ್ಕೆ ಬಂದ 
ಮೇಲೆ ತಲಕಾಡಿನಲ್ಲಿ ದಂಡನಾಯಕನಾಗಿದ್ದ ಮಾಧವ 
ಮಂತ್ರಿಯು ಸುವಪಾರು ಕ್ರ. ಶ. ೧೩೪೨ರಲ್ಲಿ ಈ ಊರಿನ 
ಸಮೀಪದಲ್ಲಿ ಕಾವೇರಿಗೆ ಒಂದು ಅಣೆಕಟ್ಟನ್ನು ಕಚ್ಚಿ ಸಿದ್ದ 


ಇತಿಹಾಸ ಮತ್ತು ಪುರಾತತ್ವ ಇಲಾಖೆ, ಮಾನಸ ಗಂಗೋತ್ರಿ, 


ಇತಿಹಾಸ ದರ್ಶನ 


ಅದೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನೂ ಕೈಗೊಂಡನು. 
ಕಾಲಕ್ರಮದಲ್ಲಿ ಇದರ ಅವನತಿ ಪ್ರಾರಂಭವಾಯಿತು. 


ಗಂಗ ಅರೆಸರ ರಾಜಧಾನಿಯಾಗಿದ್ದ ತಲಕಾಡಿನಲ್ಲಿ 
ಐತಿಹಾಸಿಕ ಮಹೆತ್ವವುಳ್ಳಿ ಅನೇಕ ದೇವಾಲಯಗಳಿದ್ದುದು 
ತಿಳಿದುಬಂದರೂ ಹೆಚ್ಚಿನ ದೇವಾಲಯಗಳು ನಾಶ 
ಹೊಂದಿವೆ. ಇವರ ಕಾಲದ ವಾಸ್ತುಶಿಲ್ಪ ಅವಶೇಷ 
ಗಳಾಗಿ ಮರುಳೇಶ್ವರ, ಪಾತಾಳೇಶ್ವರ, ಅರ್ಕೆಶ್ವರ, 
ಚೌಡೇಶ್ವರಿ ದೇವಾಲಯಗಳು ಉಳಿದುಕೊಂಡಿವೆ. 
ತಲಕಾಡಿನ ಅನೇಕ ಭಾಗಗಳಲ್ಲಿ ಪಾಳುಬಿದ್ದು ಹಾಳಾಗಿ 
ರುವ ಗಂಗರ ಕಾಲದ ಅನೇಕ ದೇವಾಲಯಗಳ ಭಾಗ 
ಗಳು ಇಂದಿಗೂ ಕಂಡುಬರುತ್ತವೆ. ಸಂಪೂರ್ಣವಾಗಿ 
ಮರಳಿನಿಂದ ಅವೃತವಾದ ಪ್ರ ತಲಕಾಡಿನಲ್ಲಿ ಉತ್ಪನನ 
ಮಾಡಬೇಕೆಂಬ ಉತ್ಸಾಹದಿಂದ ಅಂದಿನಿಂದ ಪ್ರಾಚ್ಯ 
ವಸ್ತು ಮತ್ತು ವಸ್ತು ಸಂಗ್ರಹಾಲಯದ ನಿರ್ದೇಶಕರಾದ 
ಶ್ರೀ ಚಿರಂಜೀವಿ ಸಿಂಗ್‌ರವರು ಮೈ ಸೂರು ವಿಶ್ವವಿದ್ಯಾ 
ನಿಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ 
ಶಾಸ್ತ್ರ ವಿಭಾಗದ ಸಹಯೋಗದೊಂದಿಗೆ ಕೆಲವು ಪರಿ 
ಶೋಧನೆಗೆ ಪ್ರೋತ್ಸಾಹ ನೀಡಿದರು. ಅನಂತರ 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ತ್ವ ಶಾಸ್ತ್ರದ 
ಹಿರಿಯ ಪ್ರಾಧ್ಯಾಸಕರಾದ ಡಾ|| ಎ. ವಿ. 
ನರಸಿಂಹೆಮೂರ್ತಿ ಮತ್ತು ಈಗಿನ ಪ್ರಾಚ್ಯವಸ್ತು ಮತ್ತು 
ವಸ್ತು ಸಂಗ್ರಹಾಲಯದ ನಿರ್ದೆಶಕರಾದ ಡಾ|| ಡಿ. ವಿ. 
ದೇವರಾಜ್‌ರವರ ಮಾರ್ಗದರ್ಶನದಲ್ಲಿ ನಡೆಸಿದ ಉತ್ಪನನ 
ದಲ್ಲಿ ಮರಳುರಾಶಿಯ ಕೆಳಗೆ ಅಡಗಿರುವ, ನಿಖಶವಾಗಿ 
ತಲಕಾಡಿನ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಅನೇಕ 
ಅವಶೇಷಗಳು, ಕಟ್ಟಡಗಳು ಮತ್ತು ನಾನಾ ಮಾಹಿತಿ 
ಗಳು ಹೊರಬಂದವು. ಹೀಗೆ ಉತ್ಪೃಸನದಲ್ಲಿ ಹೊರತೆಗೆದ 
ಅನೇಕ ಅವಶೇಷಗಳಲ್ಲಿ ಜೈನಬಸದಿಯೂ ಒಂದು. 


ತಲಕಾಡಿನೆ ಗಂಗರು ಜೈನ ಧರ್ಮಕ್ಕೆ ಸಾಕಷ್ಟು 
ಪ್ರೋತ್ಸಾಹ ಕೊಟ್ಟಿದ್ದರು ಮತ್ತು ಹತ್ತಾರು ಜೈನ 
ಬಸದಿಗಳನ್ನು ನಿರ್ಮಾಣ ಮಾಡಿದ್ದರು. ಇತ್ತೀಚೆಗೆ 
ಐ. ಕೆ. ಶರ್ಮಾರವರು ನಡೆಸಿದ ಸಂಶೋಧನೆಯಿಂದಾಗಿ 
ಗಂಗರೆ ಕಾಲದ ಅನೇಕ ಬಸದಿಗಳು ಬೆಳಕಿಗೆ ಬಂದಿದೆ. 
ಇವರು ಜೈನ ಬಸದಿಗಳನ್ನು ವಿಶೇಷವಾಗಿ 
೧. ಗುಹಾಲಯಗಳು, ೨. ಇಟ್ಟಿಗೆಯ ಕಟ್ಟಡಗಳು 


ಇತಿಹಾಸ ದರ್ಶನ 


ಮತ್ತು ೩. ಕಲ್ಲಿನಿಂದ ಕಟ್ಟಲಾದ ಕಟ್ಟಡಗಳು ಎಂದು 
ವಿಂಗಡಿಸಿದ್ದಾರೆ. ಮೊದಲನೆಯ ಗುಂಪಿಗೆ ಉದಾಹರಣೆ 
ಯಾಗಿ ಕೋಲಾರ ಜಿಲ್ಲೆಯ ನೆಂದಿ, ಮಂಡ್ಯ ಜಿಲ್ಲೆಯ 
ತಿಪ್ಪೂರು ಮುಂತಾದವುಗಳು, ಎರಡನೆಯ ಗುಂಪಿಗೆ 
ಅಂದರೆ ಇಟ್ಟಿಗೆಯಿಂದ ಕಟ್ಟಿದ ಬಸದಿಗಳಿಗೆ ಉದಾಹರಣೆ 
ಗಳು ಬಹಳ ಕಡಿಮೆ, ಮೂರನೆಯ ಗುಂಪಿಗೆ ಶ್ರವಣ 
ಬೆಳಗೊಳದ ಬಸದಿಗಳು ಸೇರುತ್ತೆವೆ. 


ಈ ದೃಷ್ಟಿಯಿಂದ ತಲಕಾಡಿನ ಇತ್ತೀಚಿನ 
ಉತ್ಕೃನನದಲ್ಲಿ ಸತ್ತೆಹಚ್ಚಲಾದ ಜೈನ ಬಸದಿಯು 
ಅತ್ಯಂತ ಪ್ರಮುಖವೆನಿಸುತ್ತದೆ. ಅಂದರೆ ಅಲ್ಪ ಸ್ವಲ್ಪ 
ಉಳಿದಿರುವ ಗಂಗರೆ ಕಾಲದ ಇಟ್ಟಿಗೆಯಿಂದ ಕಟ್ಟದ 


ಜೈನಬಸದಿ ಇದು ಎಂದು ಹೇಳಿದರೆ ತಪ್ಪಾಗ 
ಲಾರದು. 
ಹೊಯ್ಸಳ ನಿಷ್ಣುವರ್ಧನ ಕಟ್ಟಿಸಿರುವ 


ಕೀರ್ತಿನಾರಾಯಣ ಜೀವಾಲಯದ ವಾಯುವ್ಯ ದಿಕ್ಸಿಗೆ 
ಸುಮಾರು ಒಂದು ಕೆ. ಮೂ, ದೂರದಲ್ಲಿ ಒಂದು ಮಣ್ಣಿನ 
ದಿಬ್ಬವಿದ್ದು, ಈ ದಿಬ್ಬವನ್ನು ಸ್ಫಳೀಯ ಜನರು ಬಸದಿ 
ಮಾಳನೆಂದು ಕರೆಯುತ್ತಿದ್ದರು. ಅರಣ್ಯ ಇಲಾಖೆಯ 
ವರು ಈ ದಿಬ್ಬದ ಮಧ್ಯದಲ್ಲಿ ಇದ್ದ ೧.೨೫ ನೂಟರ್‌ 
ನಷ್ಟು ಉದ್ದವಾಗಿರುವ ಜೈನ ವಿಗ್ರಹವನ್ನು ಪಕ್ಕದಲ್ಲಿ 
ರುವ ಮರದ ಕೆಳಗಡೆಗೆ ಸಾಗಿಸಿದ್ದೆ ರು. ಸ್ಥಳೀಯರ ಈ 
ಹೇಳಿಕೆಯಿಂದ ಪ್ರಭಾವಿತರಾದ ನಮ್ಮ ಉತ್ಪನನ ತಂಡ 
ಇಲ್ಲಿ ಜೈನ ಬಸದಿ ಇರಬಹುದೇ ಎಂಬ ಪ್ರಶ್ನೆಯನ್ನು 
ಮುಂದಿಟ್ಟುಕೊಂಡು ಉತ್ಕೃನನ ಕಾರ್ಯ ಪ್ರಾರಂಭಿಸಿತು, 
ಉತ್ಸನನೆ ಪೂರ್ಣಗೊಂಡ ಮೇಲೆ ಸ್ಥಳೀಯ ಪರಂಪರೆಯ 
ಮಾಹಿತಿ ಉತ್ಪನನೆದಲ್ಲಿ ಎಷ್ಟೊಂದು ಮಹತ್ವದ ಪಾತ್ರ 
ವಹಿಸುತ್ತದೆ ಎಂಬುದರ ಅರಿವು ಉಂಟಾಯಿತು. 


ಈ ಜೈನ ದೇವಾಲಯ ವಿಶಾಲವಾದ ಇಟ್ಟಿಗೆಯ 
ಕಟ್ಟಡವಾಗಿದ್ದು ೨೬ ಮೀ. ಉದ್ದ ೨೧ ಮೀ. ಅಗಲ 
ವಾಗಿದ್ದು ಪೂರ್ವಾಭಿಮುಖವಾಗಿದೆ. ಇದರೆ ಗರ್ಭ 
ಗೃಹದ ಭಾಗವನ್ನು ಮೂರು ಭಾಗಗಳಾಗಿ ವಿಂಗಡಿಸ 
ಬಹುದು. ಮಧ್ಯದ ಮುಖ್ಯ ಗರ್ಭಗೃಹ, ಇದು 
೩.೨೫ ವಿನೀ ಅಗಲ, ೩.೫ ಮೀ. ಉದ್ದವಾಗಿದೆ. ಇದರೆ 
ಎಡ ಮತ್ತು ಬಲ ಭಾಗಗಳಲ್ಲಿ ಇನ್ನೆರಡು ಗರ್ಭಗೃಹ 


೧೩೫ 


ಗಳಿವೆ. ಇವುಗಳ ಉದ್ದ ೩.೨೫ ಮೀ. ಇದ್ದು ಅಗಲ 
ಮಾತ್ರ ಚಿಕ್ಕದಾಗಿ ೧.೮೫ ಮೀ. ಇದೆ. ಈ ಗರ್ಭಗೃಹ 
ಗಳ ಮೇಲ್ಭಾವಣಿಗೆ ಆಧಾರವಾಗಿ ಕಟ್ಟಿದ್ದ ಕಂಬಗಳ 
ಕೆಳಭಾಗ ಮಾತ್ರ ಉಳಿದುಕೊಂಡಿವೆ. ಇವು ಪ್ರತಿ 
ಗರ್ಭಗೃಹೆಗಳಿಗೆ ಆರು ಕಂಬಗಳಂತೆ ಇದ್ದಿರಬಹುದು. 
ಪೂರ್ಣ ದೇವಾಲಯದ ಗೋಡೆಯ ಎತ್ತರ ೧.೨೫ ವಿಸೀ 
ಇದೆ. ಮಧ್ಯದ ಗರ್ಭಗೃಹದ ಮುಂದೆ ಒಂದು ಕಲ್ಲಿನ 
ನೀಠವಿದೆ. ಈ ಕಲ್ಲಿನ ಪೀಠದ ಗುಳಿಗೆ ಮರದ ಕೆಳಗೆ 
ಇಟ್ಟಿರುವ ಪಾರ್ಶ್ವನಾಥ ನಿಗ್ರಹದ ನೆಳಗೆ ಹೊರಜಾಚಿ 
ಕೊಂಡಿರುವ ಭಾಗ ಸರಿಯಾಗಿ ಹೊಂದಿಕೊಳ್ಳುತ್ತ ಷು 
ಅಂದರೆ ಫೀಠದ ಕುಳಿ ೧೯ ಸೆಂ. ಮೀ. ಇದ್ದು ನಿಗ್ರಹದ 

ಕೆಳತುದಿ ೧೮ ಸೆಂ.ಮೀ. ನಷ್ಟು ದಪ್ಪವಾಗಿದೆ. ಬಸ್ಯ 


ಗರ್ಭಗೃಹದ ಅಕ್ಕಪಕ್ಕಗಳಲ್ಲಿರುವ ಗರ್ಭಗೃಹೆಗಳು ಯಕ್ಷೆ 


ಮತ್ತು ಯಕ್ಷಿಯರ ಗರ್ಭಗೃಹೆಗಳಾಗಿರಬಹುದು. 
ಡಾ. ಅ. ಸುಂದರರವರ ಪ್ರಕಾರ ಅದು ಜೈನ ಮುನಿ 
ಗಳ ತಪಸ್ಸಿನ ಸ್ಥಳವಾಗಿದ್ದರೂ ಇರಬಹುದು. 


ಇದರ ಮುಂಭಾಗದಲ್ಲಿ ಇನ್ನೊಂದು ಅಂಕಣವಿದೆ. 

ಇದು ಏನು ಮತ್ತು ಇದರ ಉದ್ದೇಶವೇನು ಎಂಬುದು 
ಇನ್ನೂ ತಿಳಿದಿಲ್ಲ. ಇಡು ೧.೬೦ ವಿ ಅಗಲವಾಗಿದ್ದು 
೪,೮೦ ಮೀ ಉದ್ದವಾಗಿದೆ. ಇದರ ಮುಂಭಾಗದಲ್ಲಿ 
ಇದಕ್ಕೆ ಸೇರದೇ ಪ್ರತ್ಯೇಕವಾಗಿರುವ ಜಾಕಾ 
ಕಾರದ ಮಂಟಪವಿದೆ. ಇದರ ಅಗಲ ಮತ್ತು ಉದ್ದ 
೩.೯೦ ಮೀ. ಇಡೆ. ಈ ಮೂರು ಭಾಗಗಳನ್ನು ಒಂಜೇ 
ತರಹದ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. ಈ ಇಟ್ಟಿಗೆಗಳ 
ಅಳತೆ ಸುಮಾರಾಗಿ ಒಂದೇ ಆಗಿದ್ದು ೧೮ ರಿಂದ ೨೪ ಸೆಂ. 
ಭಗ ಉದ್ದ ೧೫ ರಿಂದ ೧೮ ಸೆಂ.ಮೀ. ಅಗಲ ಇದ್ದು 
ಪ್ಸವು ೦೫ ಕಾಡ ೦೭ ಸೆಂ.ಮೀ. ಇದೆ. ಪ್ರ ಸೃತಿಯೊಂದು 
ಚ್‌ ಕಿಗೆಯನ್ನು ಚೆನ್ನಾಗಿ ಸುಟ್ಟಿ ದ್ಹಾರೆ. ಮುತ್ತು ಇವು 
ಗಳನ್ನು ಸುಡುವುದಕ್ಕೆ ಕನ ಅವುಗಳ ಮೇಲೆ ಇ ಇಟ್ಟಿಗೆ 
ಜತನ ತಮ್ಮ ನಾಲ್ಕು ಬೆರಳುಗಳನ್ನು ಅವುಗಳ 
ಮೇಲೆ ಊರಿ ಸ್ವಲ್ಪ ns ಒಂದು ಕೊನೆಯಿಂದ 
ಮತ್ತೊಂದು ಕೊನೆಗೆ ಎಳೆದಿದ್ದಾರೆ ಬಹುಶಃ ಇವರು 
ಇಟ್ಟಿಗೆಗಳು ಸರಿಯಾದ ಬಿಗಿಯಿಂದ ಕೂರಿಸಲೆಂದು 
ಹೀಗೆ ಮಾಡಿರಬಹುದು. ಈ ಇಟ್ಟಿಗೆಗಳನ್ನು ಒಂದೆರೆ 
ಮೇಲೊಂದು ಸೇರಿಸುವಾಗ ಕೇವಲ ಮಣ್ಣನ್ನು ಮಾತ್ರ 
ಉಪಯೋಗಿಸಿರುವುದು ಕಂಡುಬರುತ್ತದೆ. ಈಗಲೂ ಈ 


೧೩೬ 


ಮಣ್ಣಿಗೆ ಸ್ವಲ್ಪ ನೀರು ಸೇರಿಸಿದರೆ ತನ್ನ ಜಿಗುಟುತನವನ್ನು 
ತೋರಿಸುತ್ತದೆ. ಇಲ್ಲಿ ಕಟ್ಟಿದ ಗೋಡೆಗಳ ದಪ್ಪ ಒಂದು 
ಮೀಟರ್‌ಗಿಂತ ಸ್ವಲ್ಪ ಸಣ್ಣದಾಗಿದೆ (೦.೮೫ ಸೆಂ.ಮೀ). 


ಮೇಲೆ ಹೇಳಿದ ಮೂರು ಭಾಗಗಳಿಗೂ ಸೇರಿ 
ದಂತಹ ಹೊರವಲಯದ ಸುನತಾರು ಒಂದು ಮೀಟರ್‌ 
ದಷ್ಟ ದೆ ಇನ್ನೊಂದು. ಗೋಡೆ ಇದ್ದು ಇದು ಬಸದಿಯ 
ಸು ೂ ಬರುತ್ತದೆ. ಇದರಿಂದಾಗಿ ಗರ್ಭಗೃ ಹೆ ಮತ್ತು 
ಸುತ್ತಲೂ ಒಂದು ನೀಟಿರ್‌ ಆಗಲದ 
ಕ ಇಲ್ಲಿ ಕಬ ಜಃ 
ಗರ್ಭಗೃಹದಲ್ಲಿ IS ಇಟ್ಟಿಗೆಯ ಅಳತೆಗೆ 
ಸರಿಸಮಾನೆವಾಗಿದ್ದು ಬೆರಳುಗಳ ಗುರುತು ಸಹ ಇಡೆ. 
ಆದರೆ ಇಲ್ಲಿ ಕಟ್ಟಿ ಡವನ್ನು ಕಟ್ಟ ಲು ಸುಣ್ಣದಗಾರೆಯನ್ನು 
ಬಳಸ ಲಾಗಿದೆ, ಟಮುದಿಂದ' ಇದು ನಂತರದ ಗೋಡಿ 
ಇರಬಹುದೆ ? ಎಂಬ ಸಂದೇಹಕ್ಕೆ ದಾರಿ ಮಾಡಿಕೊಡು 
ತ್ರಡೆ. ಒಳಗಡೆಯ ಕಟ್ಟಡದ ಕೆಳಭಾಗದಲ್ಲಿ ೩೫ ರಿಂದ 
೪೦ ಸೆಂ. ಮೀ, ದಪ್ಪವನ್ನು ನದಿಯ ಮರಳನ್ನು ತಂದೆ 
ಹಾಕಿ (ತಲಕಾಡಿನ ಮರಳಲ್ಲ) ಅದರ ಮೇಲೆ ದಪ್ಪ 
ಹಾಗೂ ಸಣ್ಣ ಕಲ್ಲಿನ ಚಕ್ಕೆಗಳನ್ನು ಹಾಕಿ ಚೆನ್ನಾಗಿ 
ಸುಟ್ಟಿದ್ದಾರೆ. ಆದರೆ ಹೊರಗಡೆಯ ಗೋಡೆಯ ಕೆಳಗೆ 
ಡೊಡ್ಡ ದೊಡ್ಡ ಕಲ್ಲಿನ ಚಸ್ಪಡಿಗಳನ್ನು ಬಂನಾದಿಯಾಗಿ 
ಬಳಸಿದ್ದಾರೆ. ಇದು ಮುಖ್ಯವಾಗಿ ಗಮನಿಸಬೇಕಾದ 
ಅಂಶ. 


ಹೊರಗೋಡೆಯ ಪಕ್ಕದಲ್ಲಿ ಅಲ್ಲಲ್ಲಿ ಕಲ್ಲಿನಲ್ಲಿ ಕೆತ್ತ 
ಲಾದ ಕುಮದಗಳು ಬಿದ್ದಿರುವುದು ಕಂಡುಬರುತ್ತದೆ, 
ಇಲ್ಲಿ ಮಂಂಭಾ ಗದಲ್ಲಿ ಬಿದ್ದಿರುವ ಸಿಂಹದ ದೇಹ ಮತ್ತು 
ಕಾಲುಗಳನ್ನು ಹೊಂದಿರುನ ಒಂದು ಉಬ್ಬು ಕೆತ್ತನೆಯ 
೫ 0 ಗಂಗರ ಕಾಲದ ಮರಳೇಶ್ವರ ದೇವಾಲಯದ 
ಪಟ್ಟಿಕೆ ಕೆಗಳನ್ನು ಹೋಲುತ್ತ ಡೆ. ಅದುದರಿಂದ ಇವುಗಳು 
ಗಂಗರ ಕಾ ಜಜ್ಜಿ ದು ಹೇಳಲು ಯಾವ ಸಂಶಯವೂ 
ಇಲ್ಲ. ಕುಮುದ ಪಟ್ಟಿಕೆಗಳು ಅಲಂಕಾರ 
ಪಟ್ಟಿಕೆಗಳು. ಇಲ್ಲಿ ದಿಕ್ಕಾಪಾಲಾಗಿ ಬಿದ್ದಿ ರುವು 
ದಕ್ಕೆ ಕಾರಣವೇನು ಎಂಬುದನ್ನು ವಿಮರ್ಶೆ ಮಾಡ 
ಬೇಕಾಗಿದೆ. 


ಇತಿಹಾಸ ದರ್ಶನ 


ಸಕ್ಕ 


ಈ ಕಟ್ಟಡದ ಮುಂಭಾಗದಲ್ಲಿರುವ ಕಲ್ಲಿನ ಪಾ ರ್ವ 
ನಾಥನ ವಿಗ್ರಹ ಕಗ್ಗಲ್ಲಿನಿಂದ ಮಾಡಿರುವಂತಹದ್ದು. 
ಇದರ ಎತ್ತರ ೧.೨೫ ಮೀ. ಇದೊಂದು ಉತ್ತಮವಾದ 
ಉಬ್ಬು ಕೆತ್ತನೆಯ ಶಿಲ್ಪ. ಕಾಯೋತ್ಸರ್ಗ ಮುದ್ರೆಯಲ್ಲಿ 
ನಿಂತಿರುವ ಪಾರ್ಶ್ವನಾಥನ ತಲೆಯ ಮೇಲೆ ಐದು ಹೆಡೆ 
ಗಳ ಸರ್ಪವಿದೆ. ಇದೆರ ಎಡಭಾಗದಲ್ಲಿ ಸುಮಾರು ಆರ್ಧೆ 
ಪ್ರಮಾಣದ ಯಕ್ಷಿಯ ಉಬ್ಬು ಚಿತ್ರವಿದೆ. ಆಕೆಯ 
ಕೈಯಲ್ಲಿ ಎತ್ತರವಾದ ಛತ್ರಿ ಇದ್ದು ಅದು ಹಾವಿನ ಹೆಡೆ 
ಗಳ ಮೇಲೆ ಇರುವುದು ಗಮನಿಸಬೇಕಾದ ಅಂಶವಾಗಿದೆ. 
ಯಕ್ಷಿಯ ಉ ಡುಗೆಯನ್ನು ಶಿಲ್ಪಿ ಬಹೆಳ ಚೆನ್ನಾಗಿ 
ತೋರಿಸಿದ್ದಾನೆ. ಸಾಮಾನ್ಯವಾಗಿ ಇಂತಹೆ ಕೊಡುಗೆ 
ಯನ್ನು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಾಣುತ್ತೇನೆ. 
ಈ ಆಧಾರದ ಮೇಲೆ ನೋಡುವುದಾದರೆ ಶೈಲಿಯ ದೃಷ್ಟಿ 
ಯಿಂದ ಈ ನಿಗ್ರಹ ಸುಮಾರು ಏಳನೇ ಶತಮಾನವಿರ 
ಬಹುದೆಂದು ಊಹಿಸಬಹುದು. 


ಮಡಕೇರಿ ತಾಮ್ರ ಶಾಸನದ ಪ್ರಕಾರ ಗಂಗರ 
ಅನಿನೀತನು (ಕ್ರಿ. ಶ. ೪೬೯-೫೨೯) ತಲಕಾಡಿನಲ್ಲಿರುವ 
ಶ್ರೀ ವಿಜಯಜಿನಾಲಯಕ್ಕೆ ದತ್ತಿಯನ್ನು ಕೊಟ್ಟಿನು 
ಎಂದು ತಿಳಿದುಬರುತ್ತದೆ. ಆ ದುದರಿಂದ ಉತ್ಕೃನನದಿಂದ 
ಸಿಕ್ಕಿರುವ ಈ ಜೈನ ಬಸದಿ ಶಾಸನದಲ್ಲಿ ಹೇಳಿರುವ 
ಜಿನಾಲಯವೇ ಎಂಬುದನ್ನು ಕೂಡ ಸಮರ್ಥಿಸಬೇಕಾಗು 


ಇತಿಹಾಸ ದರ್ಶನ [18] 


ತ್ತದೆ. ಈ ಮೇಲಿನ ಶಾಸನದ ಮಾಹಿತಿಯನ್ನು 
ಒಪ್ಪುವುದಾದರೆ ಅವಿನೀತನೆ ಕಾಲದಲ್ಲಿಯೇ ಈ ಜಿನಾಲ 
ಯವು ಇದ್ದ ಪಕ್ಷದಲ್ಲಿ ಇದರ ಕಾಲವನ್ನು ಕ್ರಿ. ಶ. 
ಐದನೇ ಶತಮಾನೆದ ಕೊನೆ ಹಾಗೂ ಆರನೇ ಶತಮಾನ 
ನೆಂದು ಹೇಳಬೇಕಾಗುತ್ತದೆ. ಹಾಗಾದರೆ ನಮಗೆ 
ತಿಳಿದಿರುವಂತೆ ಇದೇ ಗಂಗರ ಕಾಲದ ಅತ್ಯಂತ ಪ್ರಾಚೀನ 
ವಾದ ಜೈನ ದೇವಾಲಯವಾಗಿ ಸರಿಣಮಿಸುತ್ತದೆ. 


ಸಧ್ಯಕ್ಕೆ ಇದರ ಬಗ್ಗೆ ಇನ್ನು ಹೆಚ್ಚಿನ ಸಂಶೋಧನೆ 
ಯನ್ನು ನಡೆಸಬೇಕಾಗಿದೆ. ಕೊನೆಯದಾಗಿ ಹೇಳ 
ಬೇಕೆಂದರೆ ಇದುವರೆವಿಗೂ ಗಂಗರಾಜರ ರಾಜಧಾನಿ 
ಯಾದ ತಲಕಾಡಿನಲ್ಲಿ ಒಂದು ಚೈನ ದೇವಾಲಯ 
ದೊರಕಿರಲಿಲ್ಲ. ಇದೊಂದು ಸೋಜಿಗದ ಸಂಗತಿ 


ಯಾಗಿತ್ತು. ಈ ಉತ್ಪನನ ಇದನ್ನು ಚಿರಕಾಲ 
ನಿವಾರಿಸುತ್ತದೆ. 


ಈ ಲೇಖನೆ ಬರೆಯಲು ಮತ್ತು ಈ ಉತ್ಪನನ 
ದಲ್ಲಿ ಅತ್ಯಂತ ಅಸಕ್ತಿಯಿಂದ ಭಾಗವಹಿಸಿ ಸಹೆಕರಿಸಿದೆ 
ರಾಜ್ಯ ಪ್ರಾಚ್ಯವಸ್ತು ವಸ್ತುಸಂಗ್ರಹಾಲಯದ ಶ್ರೀಯುತ 
ಸ್ವಾಮಿರವರಿಗೂ ಹಾಗೂ ಡಾ : ಎಂ. ಎಸ್‌. 
ಕೃಷ್ಣ ಮೂರ್ತಿರವರಿಗೂ ಕೃತಜ್ಞತೆಗಳು ಸಲ್ಲುತ್ತವೆ. 


೧೩೩ 


